£ ಕರ್ನಾಟಿಕ ವಿಧಾನ ಪರಿಷತು, 


1) ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
)  ಸದಸ್ಯರಹೆಸರು 


ಉತ್ತರಿಸಬೇಕಾದ ದಿನಾ೦ಕ 


1138 

ಶ್ರೀ ಎನ್‌.ಅಪ್ಕಾಜಿಗೌಡ (ಸ್ಕಳೀಯ ಸಂಸ್ಥೆಗಳಿಂದ 
ಚುನಾಯಿತರಾದವರು) 

22-09-2021 


4 ಉತ್ತರಿಸಬೇಕಾದ ಸಚಿವರು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರು 
WU ಪ್ರಶ್ನೆ ತ್ತರ 


ಅ) 


'ಗಾರ್ನಾಟಿಕ ಮೀನುಗಾರಿಕೆ ಅಭಿವೃದ್ದಿ 


ನಿಗಮದಲ್ಲಿ, ಮಂಜೂರಾಗಿರುವ 
ಹುದ್ದೆ, ಭರ್ತಿಯಾದ ಹುದ್ದೆ ಹಾಗೂ 
ಖಾಲಿಯಿರುವ ಹುದೆಗಳ ವಿವರ 
ನೀಡುವುದು; 


ವಾ ಮಾನುಗಾರಕಾ ಅಭಿವೃದ್ಧಿ ನಿಗಮದಲ್ಲಿ ಒಟ್ಟು 


262 ಮಂಜೂರಾದ ಹುದ್ದೆಗಳಿವೆ. ಅದರಲ್ಲಿ 79 ಮಂದಿ ನೌಕರರು 
ಕರ್ತವ್ಯನಿರ್ವಹಿಸುತ್ತಿದ್ದು, ಒಟ್ಟು 183 ಹುದೆಗಳು ಖಾಲಿ ಇರುತ್ತವೆ. 
ನಿಗಮದಲ್ಲಿ ಮಂಜೂರಾದ, ಕಾರ್ಯವಿರ್ವಹಿಸುತಿರುವ ಹಾಗೂ 
ಖಾಲಿ ಇರುವ ಹುದ್ಮೆಗಳ ವಿವರಗಳನ್ನು ಅನುಬಂಧ-1 ರಲ್ಲಿ 
ನೀಡಲಾಗಿದೆ. 


ಇದ ಮೂರು ವರ್ಷಗಳಲ್ಲಿ ನಿಗಮ 


ದಿಂದ ಇಲ್ಲಿಯವರೆಗೂ ಯಾವ 
ಯಾವ: ಸ್ಥಳಗಳಲ್ಲಿ ಹೋಟೆಲ್‌ 
ಅಂಗಡಿಗಳನ್ನು ತೆರೆಯಲಾಗಿದೆ; 


(ಜಿಲ್ಲಾವಾರು ಮಾಹಿತಿ ನೀಡುವುದು); 
ಅಲ್ಲಿಂದ ವಿಗಮಕೆ ಆಗುತ್ತಿರುವ 
ಖರ್ಚು-ವೆಚ್ಚ, ಆದಾಯದ ವಿವರ 
ಒದಗಿಸುವುದು; 


ನಿಗಮದ ಮುಳಬಾಗಿಲು ಮೀನು ಮಾರಾಟ ಮಳಿಗೆ ಮತ್ತು 
ಮೀನು ಉಪಹಾರ ಗೃಹದ ಮಳಿಗೆಯ ಖರ್ಚು-ವೆಚ್ಚ ಮತ್ತು 


ಆದಾಯದ ವಿವರ ಈ ಕೆಳಗಿನಂತಿದೆ:- 

ಮಾ ರೂಗಳಲ್ಲಿ) ' 

ವರ್ಷ ಆದಾಯ ಖರ: ಲಾಭ-ನಷ್ಟ 
ವೆಚ್ಚ 

2018-19 3,72,752.10 458,757.76 -92,037.26 

ಗಾ ಸನನಾಷತ ವಮೊಂದ ಕೃಗೊಳ್ಳಲಾದ ರಸ್ತೆ 


ಕಾಮಗಾರಿ ಮತ್ತು ನೀರಿನ ಅಭಾವ ಹಾಗೂ; 
ಕೋವಿಡ್‌-19 ರ ಹಿನ್ನಲೆಯಲ್ಲಿ ಮಳಿಗೆಯ ಕಾರ್ಯ | 
ಚಟುವಟಿಕೆಯನ್ನು ಸ್ಥಗಿತಗೊಳಿಸಲಾಗಿರುತ್ತದೆ. 


a, 


19844463 


2020-21 


9415650 


11,58,448.26 | 9,60,003.63 
326,206.50 | 


| ಹೋಟಲ/ಅಂಗಡಿಗಳಲ್ಲಿ ಗ್ರಾಹಕರು | 


| ಬಿಲ್ಲು ಪಾವತಿಸಲು ಡಿಜಿಟಲೀಕರಣ 
|! ಮಾಡದಿರುವುದು ಸರ್ಕಾರದ 
ಗಮನಕೆ ಬಂದಿದೆಯೇ ಬಂದಿದ್ದಲ್ಲಿ 
ಇಲ್ಲಿಯವರೆವಿಗೂ ಕಮ 
ತೆಗೆದುಕೊಳ್ಳದಿರಲು ಕಾರಣವೇನು; 


| ಮತ್ಯದರ್ಶಿನಿ ಮೀನು ಮಾರಾಟ ಮಳಿಗೆ ಮತ್ತು ಮೀನು 


2 
\, 


ಗಮದ ವತಿಯಿಂದ ಬಳ್ಳಾರಿ ಜಿಲ್ಲೆಯ ಬಳಾರಿ! 


ಉಪಹಾರ ಗೃಹದ ಮಳಿಗೆಯ ಖರ್ಚು-ವೆಚ್ಚ ಮತ್ತು ಆದಾಯದ 
ವಿವರ ಈ ಕೆಳಗಿನಂತಿದೆ:- 


(ರೂಗಳಲ್ಲಿ) 
ವರ್ಷ ಸಂಗ್ರಹ ಖರ್ಚು ಲಾಭ-ನಷ್ಟ 
2018-19 | 77,500.00 | 49,850.00 | 2765000 
2019-20 | 3,81,300.00 | 11,96,40.00 | 261660.00 

2020-21 | 419,430.00 | 1,19,640.00 | 29979000 


ನಿಗಮದ ರಾಮಮೂರ್ತಿನಗರದಲ್ಲಿನ ಮೀನು ಮಾರಾಟ 
ಮಳಿಗೆ ಮತ್ತು ಮೀನು ಉಪಹಾರ ಗೃಹದ ಮಳಿಗೆಯ ಲಾಭ- 


MNS ರೂಗಳಲ್ಲಿ 
ವರ್ಷ | ಸಂಗ್ರಹ ಖರ್ಚು ಲಾಭ-ನಷ್ಟ | 
2020-21 | 308,947.44 | 3,13,238.10 | -4,29066 | 
2021-22 | 4757600 | 133,701.12 | -86,12512 | 

RSS. eA hissed 4 


ಹೋಟಲ್‌] ಅಂಗಡಿಗಳಲ್ಲಿ ಗ್ರಾಹಕರು ಬಿಲ್ಲು ಪಾವತಿಸಲು 
ಡಿಜಿಟಲೀಕರಣ ವ್ಯವಸ್ಥೆ ಮಾಡಲಾಗಿದೆ. 


) | ನಿಗಮದಲ್ಲಿ ಹಲವು ವರ್ಷಗಳಿಂದ | ' 


| ಒ೦ದೇ ಸ್ಥಳದಲ್ಲಿ ಅಧಿಕಾರಿ! 
| ಷೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದು, 
ಅವರುಗಳ ವರ್ಗಾವಣೆಗೆ “ಯಾವ 
ಕಮ ತೆಗೆದುಕೊಳಲಾಗಿದೆ; ಯಾವ 
ಮಾನದಂಡದ ಆಧಾರದ ಮೇಲೆ 
ವರ್ಗಾಯಿಸಲು ಕುಮ 
| ಕೈಗೊಳ್ಳಲಾಗುವುದು? 


(ವಿವರ ನೀಡುವುದು) 


ನಿಗಮದಲ್ಲಿ ಮಂಜೂರಾದ 262 ಹುದ್ದೆಗಳಲ್ಲಿ 79 ಮಂದಿ 
ನೌಕರರು ಕಾರ್ಯನವಿರ್ವಹಿಸುತ್ತಿದ್ದು, ಅದರಲ್ಲಿ 21 ಮಂದಿ 
ನೌಕರರು ನಿಯೋಜನೆ ಮೇರೆಗೆ ಕರ್ನಾಟಿಕ ರಾಜ್ಯ ಪಾನೀಯ 
ನಿಗಮ ವಿ, ಬೆಂಗಳೂರು ಈ ಸಂಸ್ಥೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾರೆ. ನಿಗಮದಲ್ಲಿ 58 ಮಂದಿ ನೌಕರರು ಮಾತ್ರ 
ಕರ್ತವ್ಯನಿರ್ವಹಿಸುತ್ತಿದ್ದಾರೆ. ಅಧಿಕಾರಿ/ನೌಕರರನ್ನು ನಿಗಮದ 
ಅವಶ್ಯಕತೆ ಮತ್ತು ಅಗತ್ಯತೆ ಆಥಾರಡಲ್ಲಿ ಕರ್ನಾಟಕ ಸರ್ಕಾರದ 
ವರ್ಗಾವಣೆ ಮಾರ್ಗಸೂಚಿಗಳನ್ನಯ ವರ್ಗಾಯಿಸಲು ಕುಮ 
ಕೈಗೊಳ್ಳಲಾಗುವುದು. 


sR 


ಸಂಖ್ಯ: ಪಸಂಮೀ ಇ-26 ಮೀಣಯೋ 2021 


ಮೀನುಗಾರಿಕೆ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು 


MAY Sra SENG SSE 6 PAE or 


ಇ ಗಂಂ3 5 3 Wes ೫ 
ಅನುಬಂಧ 
ವಿವರ ಮಂಜೂರಾದ | ಭರ್ತಿಯಾದ ಹುದ್ದೆಗಳು | ಖಾಲಿ ಇರುವ 
ಹುದ್ದೆಗಳು | ಹುದ್ದೆಗಳು 
§ ರ್‌ ಜ್ಯ 
[* j | 
| fs a9 np ) 
\ i 148 | 
NT 
| 


